ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಯೋಗಕ್ಷೇಮ | ಒಂದೇ ನಾಣ್ಯ 


ಕೀರ್ತನಾ ಪಾಲ್‌ರಾಜ್‌ 


ಶಿಕ್ಷಕರ ಸಂಕೀರ್ಣ ಕೆಲಸ 


ಶಿಕ್ಷಕ ವೃತ್ತಿ ಎನ್ನುವುದು ನೈತಿಕ ನಡವಳಕೆ. ಸಂಕೀರ್ಣ ಆಚರಣೆ, 
ಉತ್ತಮ ಸೈದ್ಧಾಂತಿಕ ವಿವೇಚನೆಯನ್ನು ಒಳಗೊಂಡ ಮತ್ತು 
ಉನ್ನತ ಮಟ್ಟದ ಕಲಅಕೆಯ ಪರಿಮಿತಿಗೆ ಒಳಪಲ್ಪದ್ದಾಗಿದೆ 
(ಶುಲ್ಕನ್‌, 1೨೨8). ಇದು ಕೆಲವೊಮ್ಮೆ 'ಅತಿಯಾದ ವೃತ್ತಿಪರ 
ಒತ್ತಡ'ಕ್ಕೆ ಕಾರಣವಾಗಬಹುದು. ಇದರಿಂದಾಗಿ ಉದ್ಯೋಗದಲ್ಲಿ 
ಅತೃಪ್ತಿ. ನಿಷ್ಟಿಯತೆ ಉಂಟಾಗಿ ಅಂತಿಮವಾಗಿ ವೃತ್ತಿಯನ್ನು 
ತೊರೆಯುವ ಸನ್ನಿವೇಶ ಎದುರಾಗಬಹುದು. ನಗರದ 
ಪರ್ಯಾಯ ಶಾಲೆಯೊಂದರ ಶಿಕ್ಷಕರು ಉದ್ಯೋಗವನ್ನು 
ತೊರೆಯಲು ಇವು ಕಾರಣಗಳಾಗಿವೆ. ಇಲ್ಲ ಒಂದೇ ವರ್ಷ 26 
ಶಿಕ್ಷಕರ ಪೈಕಿ 10 ಮಂದಿ ಕೆಲಸಕ್ಕೆ ರಾಜೀನಾಮೆ ನೀಡಿದ್ದಾರೆ. 
ಇದೊಂದು ಎರಡು ವರ್ಷಗಳಗೊಮ್ಮೆ ಈ ಶಾಲೆಯು 
ಎದುರಿಸುತ್ತಿರುವ ವಿದ್ಯಮಾನವಾಗಿದೆ. 


ವಿದ್ಯಾರ್ಥಿಗಳಗಾಗಿ ಸದಾ ಒಳತನ್ನೇ ಹಾರೈಸುವ ಶಿಕ್ಷಕರು 
ಅವರಿಗಾಗಿ ತಮ್ಮ ಅಗತ್ಯಗಳು ಹಾಗೂ ಯೋಗಕ್ಷೇಮವನ್ನೇ 
ಬಲಅಕೊಡುತ್ತಾರೆ ಎಂದು ರ್ರಹಿಸಲಾಗುತ್ತದೆ. 2೦18ರ ಜಾಗತಿಕ 
ಶಿಕ್ಷಕರ ಸ್ಥಾನಮಾನ ಸೂಚ್ಛಂಕವನ್ನು (Global Teacher 
Status Index -2018) ಗಮನಿಸಿದಾಗ ಶಿಕ್ಷಕ ವೃತ್ತಿಯನ್ನು 
ಸಾಮಾಜಕ ಕಾರ್ಯಕರ್ತರ ಉದ್ಯೋಗಕ್ಕೆ ಸಮಾನವಾಗಿ 
ನೋಡಲಾಗುತ್ತದೆ. ಹೀಗೆ ಶಿಕ್ಷಕರನ್ನು ಇಂತಹ ಸೇವಾ 
ಮನೋಭಾವದಿಂದ ನೋಡುತ್ತಿರುವುದು ಅವರ 
ಸಂಬಳದಲ್ಪಯೂ, ಅವರಿಗೆ ನೀಡಲಾಗುತ್ತಿರುವ ಗೌರವದಲ್ಲೂ 
ಮತ್ತು ಅವರ ಕಾರ್ಯಭಾರವನ್ನು ಸಾಮಾನ್ಯೀಕರಣ- 
ಗೊಳಸುತ್ತಿರುವುದರಲ್ಲಯೂ ಕಂಡುಬರುತ್ತಿದೆ.  ಭಾರತದಲ್ಲ 
ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರು ಮಾಸಿಕ ಸರಾಸರಿ 16,0೦೦ 
ರೂ. ಸಂಬಳವನ್ನು ಗಳಸುತ್ತಾರೆ. (7 ನೇ ಆಯೋಗದ 
ವ್ಯಾಪ್ತಿಯಲ್ಲ ಬರುವ ಶಿಕ್ಷಕರನ್ನು ಹೊರತುಪಡಿಸಿ, ಈ ಶಿಕ್ಷಕರು 
ತಮ್ಮ ವೃತ್ತಿ ಜೀವನದ ಕೊನೆಗೆ ಪ್ರತಿ ತಿಂಗಳು ಒಂದು ಲಕ್ಷ ರೂ. 
ವೇತನ ಪಡೆಯುತ್ತಾರೆ). 


ಶಿಕ್ಷಕ ವೃತ್ತಿಯಲ್ಲಯೇ ಮುಖ್ಯ ಶಿಕ್ಷಕರನ್ನು ಮಾಧ್ಯಮಿಕ 
ಶಾಲಾ ಶಿಕ್ಷಕರಿಗಿಂತ ಉನ್ನತ ದರ್ಜೆ ಶಿಕ್ಷಕರೆಂದು 
ಕರೆಯಲಾಗುತ್ತದೆ. ಅದೇ ರೀತಿ ಮಾಧ್ಯಮಿಕ ಶಾಲಾ 
ಶಿಕ್ಷಕರನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗಿಂತ ಉನ್ನತ 
ದರ್ಜೆ ಶಿಕ್ಷಕರು ಎಂದು ಪರಿಗಣಿಸಲಾಗುತ್ತದೆ 
(ಜಿಟಎಸ್‌ಐ- 20೦18). ಈ ತಾರತಮ್ಯವನ್ನು 


ನೋಡಿದರೆ 5ರಿಂದ 12 ವರ್ಷ ವಯೋಮಿತಿಯ 
ಮಕ್ಕಳೊಂದಿಗೆ ಕೆಲಸ ಮಾಡುವ ಶಿಕ್ಷಕರ ಕೆಲಸ ತೀರಾ 
ಸರಳ, ಸವಾಲು ರಹಿತವಾದುದು ಮತ್ತು ಇಂತಹ 
ಉದ್ಯೋಗಕ್ಕೆ ಯಾವುದೇ ಕೌಶಲ ಅಥವಾ ವಿಶೇಷ 
ಜ್ಞಾನದ ಅಗತ್ಯವಿರುವುದಿಲ್ಲ ಎಂದು ದ್ರೆಹಿಸಿದಂತೆ 
ಕಾಣುತ್ತದೆ. ಇದು ಎರಡು ರೀತಿಯಲ್ಲ ಪರಿಣಾಮವನ್ನು 
ಜೀರಬಹುದು; ಒಂದು ಇಂತಹ ಶಿಕ್ಷಕರಿಗೆ ಬೆಂಬಲ ಮತ್ತು 
ಸಂಪನ್ಯ್ಕೂಲಗಳನ್ನು ಒದಗಿಸುವ ವಿಚಾರದಲ್ಲ ಉನ್ನತ 
ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಹುದು. 
ಎರಡನೆಯದಾಗಿ ಶಿಕ್ಷಕರ ವಿಷಯದಲ್ಲ ಈ ರೀತಿಯ 
ಪ್ರತಿಕ್ರಿಯೆಯುಂದಾಗಿ ಅವರೇ ತಮ್ಮ ಕೆಲಸವನ್ನು 
ಕಡೆಗಣಿಸುವ ಸಾಧ್ಯತೆಗಳರುತ್ತವೆ. ಇದರ 
ಪರಿಣಾಮವಾಗಿ ಅವರು ಮಾನಸಿಕ. ಭಾವನಾತ್ಯಕ ಮತ್ತು 
ದೈಹಿಕ ಅಗತ್ಯಗಳಗೆ ಮೌಲ್ಯಯುತವಾದ ಗಮನವನ್ನು 
ನೀಡದೇ ಇರಬಹುದು. ಈ ವೃತ್ತಿಯಲ್ಲ ಇರುವವರೆಲ್ಲ 
ಪುಮುಖವಾಗಿ ಮಹಿಳೆಯರೇ ಆದ್ದರಿಂದ ಆರೈಕೆ 
ವಿಚಾರದಲ್ಲನ ಅವರ ಅಂಗತ್ವವು ಅವರ ಒಟ್ಟಾರೆ ಚಿಂತನಾ 
ಕ್ರಮವನ್ನು ಇನ್ನಷ್ಟು ಅಪ್ಪಷ್ಟಗೊಳಸಬಹುದು. 


ಶಿಕ್ಷಕರ ಯೋಗಕ್ಷೇಮದ ಪ್ರಾಮುಖ್ಯತೆ 


ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು 
ಭಾವನಾತ್ಯಕವಾಗಿ ಆರೋಗ್ಯವಂತರಾಗಿರುವ ಶಿಕ್ಷಕರು ಹೆಚ್ಚು 
ಭಾವನಾತ್ಮಕವಾದ ಬುದ್ಧಿಶಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಇದು 
ಅವರು ಉದ್ಯೋಗದ ಬೇಡಿಕೆಗೆ ತಕ್ಕಂತೆ ಸಕಾರಾತ್ಮಕವಾಗಿ 
ಚಿಂತಿಸಲು ಅವಕಾಶ ನೀಡುತ್ತದೆ ಮತ್ತು ಮಕ್ಕಳು ಹಾಗೂ 
ವಯಸ್ಥರ ಜೊತೆ ನಿಕಟವಾಗಿ ಕೆಲಸ ಮಾಡುವ ಸಂದರ್ಭದಲ್ಲ 
ಉದ್ಭವಿಸಬಹುದಾದ ಭಾವನಾತೃಕ ಪರಿಸ್ಥಿತಿಗಳನ್ನು ಪರಿಣಾಮ- 
ಕಾರಿಯಾಗಿ ನಿರ್ವಹಿಸಲು ವಾಸ್ತವಿಕ ಕಾರ್ಯ-ತಂತ್ರಗಳನ್ನು 
ಅನುಸರಿಸಲು ಸಾಧ್ಯವಾಗುತ್ತದೆ (Vesely, Saklofske, & 
Nordstokke, 2014). ಇಷ್ಟು ಮಾತ್ರವಲ್ಲದೆ ಲವಲವಿಕೆಯಿಂದ 
ಇರುವ ಶಿಕ್ಷಕರು ವಿದ್ಯಾರ್ಥಿಗಳ ಫಅತಾಂಶಗಳು ಮತ್ತು 
ಸಾಧನೆಗಳ ಮೇಲೆ ಮಾನಸಿಕವಾಗಿ ಮತ್ತು ಶೈಕ್ಷಣಿಕವಾಗಿಯೂ 
ಸಕಾರಾತ್ಯಕ ಪರಿಣಾಮವನ್ನು ಜೀರಬಲ್ಲರು 
ಅಧ್ಯಯನದಿಂದ ಸಾಜೀತಾಗಿದೆ (Briner and Dewberry, 
2007). ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಯೋಗಕ್ಷೇಮ ಒಂದೇ 
ನಾಣ್ಯದ ಎರಡು ಮುಖಗಳು (Rof್ಛy, 2012). 'ಒಂದು 


ಎಂಬುದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 73 


ಸಮಾಜವಾಗಿ ಮಕ್ಕಳ ಶಿಕ್ಷಣದ ಬಣ್ಣೆ ನಿಜವಾದ ಕಾಳಜಯನ್ನು 
ಹೊಂದಿದ್ದರೆ ನಮ್ಮ ಶೈಕ್ಷಣಿಕ ಪ್ರಯತ್ನದಲ್ಲ ಶಿಕ್ಷಕರ 
ಯೋಗಕ್ಷೇಮವನ್ನು ಬಹುಮುಖ್ಯ ಎಂಬುದಾಗಿ 
ಪರಿಗಣಿಸುತ್ತೇವೆ' ಎಂದು 25 ವರ್ಷಗಳ ಅನುಭವವನ್ನು 
ಹೊಂದಿರುವ ಶಾಲಾ ಶಿಕ್ಷಕರೊಬ್ಬರು ಹೇಳಆರುವ ಮಾತು ನಿಜಕ್ಸೂ 
ಸತ್ಯಕ್ಕೆ ಹತ್ತಿರವಾದುದು. 


ಕ್ರಿಯಾತ್ಮಕ ವಿಧಾನ 


ನೀವು ಹೇಗಿದ್ದೀರಿ? ನಿಮ್ಮ ಯೋಗಕ್ಷೇಮಕ್ಕೆ ಬೆಂಬಲವಾಗಿರಲು 
ನಿಮಗೇನು ಬೇಕು? ಇಂತಹ ನಿರ್ಣಾಯಕ ಪ್ರಶ್ನೆಗಳನ್ನು ಮುಖ್ಯ 
ಶಿಕ್ಷಕರು. ಶಾಲಾ ಆಡಳತಗಾರರು, ಕ್ಷೇತ್ರ ಮಟ್ಟದ ಅಧಿಕಾರಿಗಳು. 
ನೀತಿ ನಿರೂಪಕರು ಮತ್ತು ಇತರ ಎಲ್ಲ ಫಲಾನುಭವಿಗಳು 
ಶಿಕ್ಷಕರನ್ನು ಕೇಳಬೇಕು. ಇದರಿಂದ ಶಿಕ್ಷಕರ ಯೋಗಕ್ಷೇಮಕ್ಕೆ 
ಸಂಬಂಧಿಸಿದಂತೆ ಮಧ್ಯಸ್ಥಿಕೆ ವಹಿಸಲು ಮತ್ತು ಅದಕ್ಕೆ 
ಪೂರಕವಾದ ಅಲ್ದಾವಧಿ ಮತ್ತು ದೀರ್ಫಾವಧಿ ಕ್ರಮಗಳನ್ನು 
ಕೈಗೊಳ್ಳಲು ಸಾಧ್ಯವಾಗುತ್ತದೆ. ಇದನ್ನು ಅಭಪ್ರಾಯಗಳನ್ನು 
ಕಲೆಹಾಕುವ ಅರ್ಜ ನಮೂನೆಗಳು, ಮುಖಾಮುಖ 
ಸಂದರ್ಶನಗಳ ಮೂಲಕ ಮಾಡಬಹುದು ಅಥವಾ ಕಾರ್ಯಭಾರ 
ಒತ್ತಡದ ಸುತ್ತ ಇರುವ ಶಿಕ್ಷಕರ ವೃತ್ತಿಪರ ಅನುಭವಗಳು. 
ಸಾಂಕ್ಸಿಕ ಬೆಂಬಲ, ಶಾಲೆಗೆ ಸೇರಿದವರೆಂಬ ಪ್ರಜ್ಞೆ, ಒತ್ತಡಪೂರಿತ 
ವಿಚಾರಗಳ ನಿರ್ವಹಣೆ. ಉದ್ಯೋಗ ತೃಪ್ತಿ. ದೈಹಿಕ ಆರೋಗ್ಯ. 
ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ಮತ್ತು 
ಸಂಬಂಧಗಕಳಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲು 
ಮಹತ್ವದ ಗುಂಪು ಚರ್ಚೆಯನ್ನು (ಕocus group Discussions) 
ಆರಂಭಸಬಹುದು. 


ಈ ಯೋಗಕ್ಷೇಮ ಎನ್ನುವುದು. ಒಬ ವ್ಯಕ್ತಿಯ ಆರೋಗ್ಯದ 
ದೈಹಿಕ. ಭಾವನಾತ್ಮಕ, ಸಂಜಾನಾತ್ಕಕ/ಅರಿವಿನ. ಸಾಮಾಜಕ 
ಮತ್ತು ಆಧ್ಯಾತ್ಕಿಕ ಆಯಾಮಗಳನ್ನು ಪೋಷಿಸುವುದರ 
ಮೂಲಕ ಸಾಧ್ಯವಾಗುತ್ತದೆ. ಇಲ್ಲ ಪ್ರಸ್ತಾಪ ಮಾಡಿದ 
ಯಾವುದನ್ನೂ ಪ್ರತ್ಯೇಕವಾಗಿ ಮಾಡಲು ಸಾಧ್ಯವಿಲ್ಲ ಅಥವಾ 
ಇವು ಯಾವುವೂ ಒಂದನ್ನು ಬಟ್ಟು ಇನ್ನೊಂದಿಲ್ಲ. ಇವೆಲ್ಲಕ್ಕೆ ಬಹು 
ಆಯಾಮದ ವಿಧಾನವನ್ನು ಜಾರಿಗೆ ತರುವುದು ಅನಿವಾರ್ಯ. 
ಶಿಕ್ಷಕರ ಯೋಗಕ್ಷೇಮಕ್ಕೆ ಬೇಕಾದ ಯೋಜನೆ, ಅನುಷ್ಠಾನ ಮತ್ತು 
ಅಭ್ಯಾಸ ಕ್ರಮಗಳ ಮೌಲ್ಯಮಾಪನದಂತಹ ಬಹು ಆಯಾಮದ 
ವಿಧಾನ ಅಗತ್ಯವಿರುತ್ತದೆ. 


ದೈಹಿಕ ಯೋಗಕ್ಷೇಮ 


ಶಿಕ್ಷಕರ ಯೋಗಕ್ಷೇಮವನ್ನು ಸುಧಾರಿಸುವುದಕ್ಕೆ 
ಸಂಬಂಧಿಸಿದ ಕಾರ್ಯವು ಎಲ್ಲ ಶಿಕ್ಷಕರನ್ನು 
ಸಮಾನವಾಗಿ ಕಾಣುವ ಮೂಲಕ ಆರಂಭವಾಗುತ್ತದೆ. 
ಶಿಕ್ಷಕರು. ಪುರುಷರೋ ಮಹಿಕೆಯರೋ ಎನ್ನುವುದು 
ಇಲ್ಲಿ ಮುಖ್ಯವಾಗುವುದಿಲ್ಲ. ಅವರ ಉದ್ಯೋಗದ ವಿಧ, 
ಕೆಲಸದ ಗಂಟಿಗಳು ಅಥವಾ ಸೇವೆಯ ಅವಧಿ 


ಮುಖ್ಯವಾಗುವುದಿಲ್ಲ. ಶಿಕ್ಷಕರಿಗೆ ಸಮಾನ ಬೆಂಬಲ ಮತ್ತು 
ಸಮಾನ ಅವಕಾಶ ಸಕಾರಾತ್ಯಕ ಶಾಲಾ ವಾತಾವರಣಕ್ಕೆ 
ಅಡಿಪಾಯವನ್ನು ನಿರ್ಮಿಸುತ್ತದೆ. ಇದರ ಜೊತೆಗೇ 
ಸಾಕಷ್ಟು ಹಣಕಾಸಿನ ಸೌಲಭ್ಯವೂ ದೊರೆಯುವಂತಾದರೆ 
ಏರುತ್ತಿರುವ ಜೀವನವೆಚ್ಚವನ್ನು ಭರಿಸಲು ಸಾಧ್ಯ- 
ವಾಗುತ್ತದೆ. ಇದರಿಂದ ಅವರು ತಮ್ಮ ಮೂಲಭೂತ 
ಭೌತಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಹಾಗೂ 
ಉಳತಾಯ ಯೋಜನೆಯನ್ನು ಅಳವಡಿಸಿಕೊಳ್ಳಲು 
ಅನುಕೂಲವಾಗುತ್ತದೆ. ಹಣಕಾಸಿನ ನಿರ್ವಹಣಿಯನ್ನು 
ಮತ್ತು ಹಣದೊಂದಿಗೆ ಒಬ್ಬ ವ್ಯಕ್ತಿಯ ಸಂಬಂಧವನ್ನು 
ಅರ್ಥಮಾಡಿಕೊಳ್ಳಲು ಕಾರ್ಯಾಗಾರಗಳನ್ನು ಹಮ್ಮಿ- 
ಕೊಳ್ಳುವುದರಿಂದ ಶಿಕ್ಷಕರಿಗೆ ಮಾಹಿತಿಪೂರ್ಣವಾದ 
ನಿರ್ಧಾರಗಳನ್ನು ಕೈಗೊಳ್ಳಲು ಸಾಧ್ಯವಾಗುತ್ತದೆ. 
ಕಾರ್ಯನಿರ್ವಹಣಿಯ ಹಂತ ಬಂದಾಗ ಶಿಕ್ಷಕರು, 
ಖೋಧನೆಯಲ್ಪ್ಲ, ಪಾಠ ಸಿದ್ಧತೆಯಲ್ಲ. ಮೌಲ್ಯ- 
ಮಾಪನದಲ್ಲ, ಸಭೆಗಳಗೆ ಹಾಜರಾಗುವುದರಲ್ಲಿ, 
ಆಡಳತಾತೃಕ ಕಾರ್ಯಗಳನ್ನು ನಡೆಸಲು ಮತ್ತು ಅವರ 
ವೃತ್ತಿಪರ ಅಭವೃದ್ಧಿಗೆ ಸಂಬಂಧಿಸಿದ ಕಾರ್ಯಗಳಲ್ಪ 
ಭಾಗಿಯಾಗುವ ಒಟ್ದಾರೆ ಸಮಯವನ್ನು ಪರಿಗಣನೆಗೆ 
ತೆಗೆದುಕೊಳ್ಳಬೇಕು. ಆಡಳತ ಮಂಡಳಯಲ್ಲ ಶಿಕ್ಷಕ 
ಪ್ರತಿನಿಧಿಗಳೂ ಇರುವುದರಿಂದ ಸೂಕ್ಷ್ಯ ನಿರ್ಧಾರಗಳನ್ನು 
ಕೈಗೊಳ್ಳಲು ಸಾಧ್ಯವಾಗಬಹುದು. ಯಾಕೆಂದರೆ ಅವರು 
ಶಿಕ್ಷಕರ ಅಗತ್ಯಗಳು ಮತ್ತು ವಾಸ್ತವಗಳನ್ನು ಬಂಜಸಲು 
ಸಾಧ್ಯವಾಗುತ್ತದೆ ಮತ್ತು ಉನ್ನತ ನಾಯಕತ್ವದ 
ಮಾದರಿಯ  ಖೆಡ್ಡಕ್ಕೆ ಜೀಳುವುದನ್ನು ತಪ್ಪಿಸಲು 
ಸಾಧ್ಯವಾಗುತ್ತದೆ. ನಗರದ ಖಾಸಗಿ ಶಾಲೆಯೊಂದರಲ್ಲಿ 
ಸಂಯೋಜಕರು. ಪ್ರತಿಯೊಬ್ಬ ಶಿಕ್ಷಕರೂ ಕೂಡ ತಮ್ಮ 
ಪಠ್ಯವನ್ನು ಪೂರ್ತಿಗೊಳಸಲು ಅಗತ್ಯವಿರುವ 
ಬೋಧನಾ ಗಂಟಿಗಳು ಮತ್ತು ಅದಕ್ಕಾಗಿ ನಡೆಸುವ 
ಸಿದ್ಧತಾ ಕಾರ್ಯಕ್ಕೆ ಬೇಕಾದ ಸಮಯದ ಪಟ್ಟಯನ್ನು 
ತಯಾರಿಸಿಕೊಂಡರು. ಇದನ್ನು ಬಳಕ ವೇಳಾಪಟ್ಟಯನ್ನು 
ಸಿದ್ದಪಡಿಸಲು ಮಾರ್ಗದರ್ಶಿಯಾಗಿ ಪರಿಗಣಿಸಲಾಲಯುತು 
ಇನ್ನೊ೦ದು ಉದಾಹರಣಿಯಲ್ಲ ಒಂದು ಶಾಲೆಯು ತನ್ನ 
ಶಿಕ್ಷಕಿಯೊಬ್ಬರಿಗೆ, ರಜಾ ನೀತಿಯಲ್ಲ ಅವಕಾಶವಿಲ್ಲದೇ 
ಇರುವುದಕ್ಕಿಂತ ಹೆಚ್ಚು ಪಾವತಿ ಅನಾರೋಗ್ಯ ರಜೆಯನ್ನು 
ನೀಡಿತ್ತು. ಯಾಕೆಂದರೆ ವ್ಯವಸ್ಥಿತ ಪ್ರಕ್ರಿಯೆಯೊಳಗೆ 
ಮಾನವ ಅವಶ್ಯಕತೆ ಪೂರೈಸಲೆಂದೇ ರಜತವಾಗಿದ್ದ 
ರಜಾ ನೀತಿಯು ನಿಗದಿಪಡಿಸಿದ ದಿನಗಳೊಳಗೆ ಅವರ 
ಆರೋಗ್ಯ ಸುಧಾರಿಸಲು ಸಾಧ್ಯವಿರಲಲ್ಲ. ಇಂತಹ 
ಕ್ರಮಗಳು ಶಿಕ್ಷಕರನ್ನು ತಮ್ಮ ವೃತ್ತಿ ಜೀವನ ಮತ್ತು 
ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಸಾಧಿಸಲು 
ಸಮರ್ಥರನ್ನಾಗಿಸುತ್ತವೆ. ಆದರೆ ಶಿಕ್ಷಕ ವೃತ್ತಿಯಲ್ಲ ಇದಕ್ಕೆ 
ಎಷ್ಟೋ ಸಲ ಪ್ರಾಶಸ್ತ್ಯವನ್ನೇ ನೀಡುವುದಿಲ್ಲ. 


' ನಾನು ಯಾವಾಗಲೂ ನನ್ನ ವಿದ್ಯಾರ್ಥಿಗಳ ಜೊತೆಗೆ 
ತರಗತಿಯಲ್ಪ್ಲಯೇ ಊಟ ಮಾಡುತ್ತೇನೆ. ಅವರಿಂದ 
ದೂರವಿರಲು ನನಗೆ ಸಮಯವೇ ಸಿಗುವುದಿಲ್ಲ' ಎಂದು 
ಪ್ರಾಥಮಿಕ ಶಾಲೆಯ ಶಿಕ್ಷಕಿಯೊಬ್ಬರು ಹೇಳುತ್ತಾರೆ. ಅಂದರೆ 
ಶಿಕ್ಷಕರು ಯಾವ  ಪ್ಥಿತಿಯಲ್ಲ ಕೆಲಸ ಮಾಡುತ್ತಾರೆ, 
ಉಪಿರಾಡುತ್ತಾರೆ, ಸಹೋದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳ 
ಜೊತೆ ಸಂವಹನ ನಡೆಸುತ್ತಾರೆ ಎಂಬುದನ್ನು ಕೂಡ ಮನಸ್ಸಿನಲ್ಲಿ 
ಇಟ್ಟುಕೊಳ್ಳುವುದು ಮುಖ್ಯ. ಸಿಬ್ಣಂದಿ ಕೊಠಡಿಯಲ್ಲ ಶಿಕ್ಷಕರು 
'ಪ್ರಶಾ೦ಂತ ಸಮಯ'ವನ್ನು ಕಳೆಯಲು ಮತ್ತು ಮಾತುಕತೆಯನ್ನು 
ನಡೆಸಲು ಅನುಕೂಲವಾಗುವಂತೆ ಪೀಠೋಪಕರಣಗಳನ್ನು 
ಸೃಜನಾತ್ಯಕವಾಗಿ ವ್ಯವಸ್ಥೆಗೊಆಸಬಹುದಾಗಿದೆ. ಉದಾಹರಣೆಗೆ, 
ಮಧ್ಯದಲ್ಲ ಕುರ್ಜಗಳ ಸಣ್ಣ ವೃತ್ತವನ್ನು ಮಾಡುವುದು ಮತ್ತು 
ಡೆಸ್ಟ್‌ಗಳನ್ನು ಕಿಟಕಿಗಳಗೆ ಮುಖಮಾಡಿ ಇಡುವುದು. ಹೀಗೆ 
ವ್ಯವಸ್ಥೆ ಮಾಡುವ ಮೂಲಕ ಹೊಸ ಆಲೋಚನೆಗಳಗೆ ಅವಕಾಶ 
ಮಾಡಿಕೊಡುವುದರಿಂದ ಇರುವ ಜಾಗವನ್ನು ಹೆಚ್ಚು ಪರಿಣಾಮ- 
ಕಾರಿಯಾಗಿ ಬಳಸಿಕೊಂಡಂತಾಗುತ್ತದೆ. ಶಿಕ್ಷಕರ ಬಣ್ಣೆ ಗೌರವ 
ಹೊಂದಲು ಅವರಿಗೆ ಅವರದ್ದೇ ಆದ ಸಮಯ ಮತ್ತು 
ಸ್ಥಳಾವಕಾಶ ಸಿಗುವಂತೆ ನೋಡಿಕೊಳ್ಳಬೇಕಾಗಿದೆ. ಅವರ 
ಯೋಗಕ್ಷೇಮಕ್ಕೆ ಪೂರಕವಾದ ಕಾರ್ಯಕ್ಷೇತ್ರವನ್ನು ಸೃಷ್ಟಿಸುವ 
ನಿಟ್ಟನಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು. 


ಕೆಲವು ಶಾಲೆಗಳಲ್ಪ ಸಿಬ್ಬಂದಿ ಸಭೆಗಳು ಆಗಾಗ ವಿಭಿನ್ನ ರೀತಿಯ 
ದೈಹಿಕ ಚಟುವಟಕೆಗಕೊಂದಿಗೆ ಆರಂಭವಾಗುತ್ತವೆ ಅಥವಾ 
ಕೊನೆಗೊಳ್ಳುತ್ತವೆ. ಅವುಗಳ್ಲ ಬ್ಯಾಡ್ಮಿಂಟನ್‌ ಅಥವಾ 
ಥ್ರೋಬಾಲ್‌, ಕೆಲವು ಒಳಾಂಗಣ ಆಟಗಳು ಅಥವಾ ಲಘು 
ದೈಹಿಕ ಚಟುವಟಕೆಗಳು ಸೇರಿರುತ್ತವೆ. ಇಂತಹ ಪ್ರಕ್ರಿಯೆಗಳ೦ದ 
ದೇಹವನ್ನು. ಮನಸ್ಸನ್ನು ಹಗುರಗೊಳಆಸಲು ಮತ್ತು ಪರಸ್ಪರ 
ಸಂಬಂಧ ಕಲ್ಪಸಿಕೊಳ್ಳಲು ಸಾಧ್ಯವಾಗುತ್ತದೆ. 


ಸಂಜ್ಞಾನಾತ್ಮಕ ಯೋಗಕ್ಷೇಮ (Cognitive wellbeing) 


'ಯಾವುಡೇ ಹಾನಿಯಾಗದಂತೆ ಎಚ್ಚರಿಕೆ ವಹಿಸುವುದು ಮಾತ್ರ 
ಸಾಲದು, ಬದಲಾಗಿ ಜವಾಬ್ದಾರಿಯುತ ಉದ್ಯೋಗದಾತರು 
ನೌಕರರ ಆರೋಗ್ಯವನ್ನು ಸುಧಾರಿಸುವಲ್ಲ ಮತ್ತು ಕೆಲಸದಲ್ಲಿ 
ಅದು ಸಾರ್ಥಕತೆಯನ್ನು ಕಾಣುವಂತೆ ಉದ್ಯೋಗವನ್ನು 
ವಿನ್ಯಾಸಗೊಆಸಬೇಕು' ಎಂದು ಅಟರ್‌ ಮತ್ತು ಕೂಪರ್‌ 
(2೦17) ಹೇಳದ್ದಾರೆ. ಪ್ರತಿ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ 
ಪ್ರತಿಯೊಬ್ಬ ಶಿಕ್ಷಕರಿಗಾಗಿ ಅವರು ನಿರ್ವಹಿಸಬೇಕಾದ ಪಾತ್ರಗಳು 
ಮತ್ತು ಜವಾಬ್ದಾರಿಗಳ ಪಟ್ಟಿಯನ್ನು ಅವರೊಂದಿಗೆ ಸೇರಿ 
ರಜಸಬೇಕಾದುದು ಈ ನಿಟ್ಟನಲ್ಲ ಮುಖ್ಯವಾಗುತ್ತದೆ, ಇದರಿಂದ 
ಅವರು ಮಾಲೀಕತ್ವದ ಭಾವದೊಂದಿಗೆ ಹೆಚ್ಚು ಉತ್ಸಾಹದಿಂದ 
ಕೆಲಸ ಮಾಡಲು ಸಾಧ್ಯವಾಗುತ್ತದೆ. 


ವೃತ್ತಿಪರ ಬೆಳವಣಿಗೆಗೆ, ಕೆಲವನ್ನು ಮರೆಯಲು ಮತ್ತೆ 
ಕಲಯಲು ನಿರಂತರ ಅವಕಾಶಗಳನ್ನು ಕಲ್ಪಸುವುದರಿಂದ 
ಶಿಕ್ಷಕರ ಅರಿವು ವಿಸ್ತರಿಸಲು ಅನುಕೂಲವಾಗುತ್ತದೆ. 


ವೃತ್ತಿಪರತೆಯನ್ನು ಸುಧಾರಿಸುವ ಕಲಾಪಗಳು ಶಿಕ್ಷಕರ 
ಅಗತ್ಯಗಳಗೆ ಅನುಗುಣವಾಗಿದ್ದಾಗ ಹೆಚ್ಚು ಪರಿಣಾಮ- 
ಕಾರಿಯಾಗಿರುತ್ತವೆ. ಶಿಕ್ಷಕರನ್ನು ನೇರವಾಗಿ ಕೇಳುವುದನ್ನು ಜಟ್ಟು 
ಶಾಲಾ ನೇತಾರರು. ಶಿಕ್ಷಕರು ಎತ್ತುವ ಪ್ರಶ್ನೆಗಳು ಮತ್ತು 
ಸಭೆಗಳ ವ್ಯಕ್ತವಾದ ಕಳಕಳಗಳು, ಅನೌಪಚಾರಿಕ 
ಸಮಾಲೋಚನೆಗಳು ಮತ್ತು ತರಗತಿಗಳ ಅವಲೋಕನಗಳ 
ಮೂಲಕ ಗುರುತಿಸುವುದು ಹೆಚ್ಚು ಅನುಕೂಲಕರ. ಇವುಗಳನ್ನು 
ಆಧಾರವಾಗಿಟ್ಟುಕೊಂಡು ಶಿಕ್ಷಕರಿಗಾಗಿ ವೃತ್ತಿಪರ ಬೆಳವಣಿಗೆಯ 
ಕಾರ್ಯಾಗಾರಗಳನ್ನು ವಿನ್ಯಾಸಗೊಆಸಬಹುದು. 


ಈ ಕಾರ್ಯಾಗಾರಗಳು ವಿಷಯ, ವೈಧಾನಿಕತೆ ಮತ್ತು ಸಾರಿಗೆ 
ಸರಬರಾಜು ವಿಚಾರದಲ್ಲ ಶಿಕ್ಷಕರ ಅಭಪ್ರಾಯವನ್ನೂ ಕೂಡ 
ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಇದು ಅವರ ವೃತ್ತಿಪರ 
ಆಚರಣೆಗಕಲ್ಪ ನಂಬಕೆ ಮತ್ತು ಭರವಸೆಯ ಸೂಚನೆಗಳಾಗಿರು- 
ವುದರಿಂದ ಯಾವ ಕಾರ್ಯಾಗಾರಗಳಗೆ ಹಾಜರಾಗಬೇಕು 
ಎನ್ನುವ ಬಣ್ದೆ ಮಾಹಿತಿಯುಕ್ತವಾದ ಆಯ್ದೆಗಳನ್ನು ಮಾಡಲು 
ಅವರಿಗೆ ಸ್ಥಾತಂತ್ರ್ಯ ನೀಡುತ್ತದೆ. ಅವರ ಉದ್ಯೋಗ ಸಂಬಂಧಿ 
ಆಚರಣಿಗಳಲ್ಲ ಸ್ಥಾಯತ್ತತೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ 
ನಿರ್ಧಾರಗಳನ್ನು ಕೈಗೊಳ್ಳುವ ಸ್ವಾಯತ್ತತೆಯು ಪಠ್ಯಕ್ರಮ. 
ಅಧ್ಯಾಪನಕ್ರಮ. ಮೌಲ್ಯಮಾಪನ. ತರಗತಿ ನಿರ್ವಹಣೆ. 
ಪಾಲಕರೊಂದಿಗೆ ಸಮಾಲೋಚನೆ ಮತ್ತು ಸ್ಟಯಂ 
ಅಭಿವೃದ್ಧಿಗಳು ಸೇರಿವೆ. ವೃತ್ತಿ ಸಂಬಂಧಿ ಅಭವೃದ್ಧಿ 
ಕಾರ್ಯಕ್ರಮಗಳನ್ನು ವಿನೋದಮಯವಾಗಿಯೂ ಮಾಡ- 
ಬಹುದು ಹಾಗೂ ಚಲನಚಿತ್ರಗಳು, ಕತೆ ಪುಸ್ತಕಗಳು ಮತ್ತು 
ತರಗತಿಯೊಳಗಿನ ಬೋಧನೆ-ಕಅಕೆಗಳ ಪ್ರಕರಣ ಅಧ್ಯಯನ 
ರೂಪದಲ್ಲಯೂ ನಡೆಸಬಹುದಾಗಿದೆ. ಶಿಕ್ಷಕರು ತಾವು ಓದಿದ್ದನ್ನು 
ಅಥವಾ ವೀಕ್ಷಿಸಿದ್ದನ್ನು ಜೊತೆಗೂಡಿ ಚರ್ಚೆ ನಡೆಸಬಹುದು. 
ಆಲೋಚನೆಗಳನ್ನು ಪರಸ್ಪರ ಹಂಚಿಕೊಳ್ಳಬಹುದು, ಆ ಮೂಲಕ 
ಖೋಧನೆಯ ಹೊಸ ವಿಧಾನಗಳು ಮತ್ತು ಮಾರ್ಗಗಳ ಬಗೆಗೆ 
ಪ್ರಯತ್ನಗಳನ್ನು ಮಾಡಬಹುದು. 


ಇನ್ನೊಂದು ವೃತ್ತಿಪರ ಸುಧಾರಣೆ ಎಂದರೆ ಸಿಬ್ಣಂದಿ ಕೊಠಡಿಯ 
ಗೋಡೆಗಳಲ್ಲ ಅಥವಾ ಸಿಬ್ಬಂದಿ ಬಳಸುವ ಸಾಮಾನ್ಯ 
ಪ್ರದೇಶಗಳಲ್ಲ ಮಾಹಿತಿಗಳನ್ನು ಹಂಚಿಕೊಳ್ಳುವುದು. 
ಉದಾಹರಣೆಗೆ 'ಉಪನ್ಯಾಸದಲ್ಲ ಭಾಗಿ'. "ತರಗತಿಯ ಬದ್ಣೆ 
ಪರ್ಯಾಲೋಟಚನೆ', 'ಸಹೋದ್ಯೋಗಿಯ ತರಗತಿ ವೀಕ್ಷಣೆ, 
'ಪಾಠದ ಯೋಜನೆಯನ್ನು ಹಂಚಿಕೊಳ್ಳುವುದು ಮತ್ತು 
ಅಭಪ್ರಾಯವನ್ನು ಪಡೆಯುವುದು', 'ಪುಸ್ತಕದ ಬಣ್ಣಿ ಶಿಫಾರಸು 
ಮಾಡುವುದು' ಸೇರಿದಂತೆ ಇತರ ಆಸಕ್ತಿದಾಯಕ ಸಾಧ್ಯತೆಗಳು. 
ಇವುಗಳೂ ಯಾವುದಾದರೂ ಎರಡು ವಿಷಯಗಳಲ್ಲಾದರೂ, 
ವಾರ, ಎರಡು ವಾರಕ್ಕೊಮ್ಮೆ ಅಥವಾ ತಿಂಗಳಗೊಮ್ಮೆ ಸಮಯ 
ಮಾಡಿಕೊಂಡು ತಮ್ಮ ಅನುಭವಗಳನ್ನು ನೋಟೀಸ್‌ 
ಬೋರ್ಡ್‌ನಲ್ಲ ಹಂಚಿಕೊಳ್ಳುವಂತೆ ಶಿಕ್ಷಕರಿಗೆ ಪ್ರೋತ್ಸಾಹ 
ನೀಡಬಹುದು. ಗುಂಪು ಮತ್ತು ಮುಖಾಮುಖ ಮಾರ್ಗದರ್ಶಿ 
ಕಾರ್ಯಕ್ರಮಗಳು ತಮ್ಮ ತರಗತಿ ಬೋಧನೆ-ಕಅಕೆಯ ನಿರ್ದಿಷ್ಟ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


ಅಂಶಗಳನ್ನು ಪರಿಶೀಅಸಲು ಹಾಗೂ ಬದಲಾವಣಿಗಳನ್ನು 
ಮಾಡಿಕೊಳ್ಳಲು ಹೊಸಬರಿಗೆ ಹಾಗೂ ಅನುಭವೀ ಶಿಕ್ಷಕರಿಗೂ 
ಕೂಡ ಉತ್ಸಾಹವನ್ನು ತುಂಬುತ್ತವೆ. ಉದಾಹರಣೆಗೆ, 10ರ 
ವಯಸ್ಸಿನ 2 ೦ ವಿದ್ಯಾರ್ಥಿಗಳ ತರಗತಿಯ ಅನನುಭವಿ 
ಶಿಕ್ಷಕರೊಬ್ಬರು, ತಾನು ವಿಷಯದ ಸಿದ್ಧತೆಯ ಪ್ರಮಾಣ ಮತ್ತು 
ತರಗತಿ ಸಿರ್ವಹಣಿ ವಿಷಯದಲ್ಲ ಆಗಾಗ ಅತಿಭಾವುಕ- 
ಳಾಗುತ್ತೇನೆ ಎಂದು ತಮ್ಮ ಅಭಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 
ಅವರ ಒತ್ತಡವನ್ನು ನಿಭಾಯುಸಿಕೊಳ್ಳಲು ಮಾರ್ಗದರ್ಶಕರು 
ಒದಗಿಸಿದ ಅವಕಾಶ, ತರಗತಿ ನಿಭಾವಣಿಗೆ ನೀಡಿದ ಸಹಕಾರ 
ಅವರ ಸಾಮರ್ಥ್ಯವನ್ನು. ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಮತ್ತು 
ತರಗತಿಯ ನಿರ್ವಹಣಿಯಲ್ಲ ತೃಪ್ತಿ ಸಿಗುತ್ತಿದೆ ಎಂದು ಅವರು 
ಹೇಆಕೊಂಡಿದ್ದಾರೆ. ಆಕೆಯ ಮಾರ್ಗದರ್ಶಿಗಳು ನಾನಾ 
ವಿದ್ಯಾರ್ಥಿಗಳ ಅಗತ್ಯಗಳನ್ನು ಪೂರೈಸಲು ಹಾಗೂ ಸಂಪೂರ್ಣ 
ರೂಪಾಂತರಗೊಳ್ಳುವ ತರಗತಿ ಬೋಧನೆ- ಕಲಅಕೆಯ 
ಅನುಭವವನ್ನು ಸೃಷ್ಟಿಸಲು ಬೇಕಾದ ಹಾಡು, ಕತೆಗಳು. 
ಅನುಸರಿಸಬೇಕಾದ ಕ್ರಮಗಳು ಮತ್ತು ಪರಿಕಲ್ಪನೆಗೆ 
ಸಂಬಂಧಿಸಿದ ಒಳನೋಟಗಳು ಮತ್ತು ಅಧ್ಯಾಪನಶಾಸ್ತ್ರದ 
ಸಾಧನಗಳನ್ನು ಹಂಚಿಕೊಂಡಿದ್ದಾರೆ. 


ಗ್ರಾಮೀಣ ಭಾಗದ ಪರ್ಯಾಯ ಶಾಲೆಯೊಂದರ ವಾರದ 
ಸಭೆಗಳ ಯಾರಾದರೊಬ್ಬರು ಶಿಕ್ಷಕರು ಯಾವು- 
ದಾದರೂ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿ ಗುಂಪನ್ನು 
ನಿಭಾಯಿಸಲು ಎದುರಿಸುತ್ತಿರುವ ಸವಾಲುಗಳ ಬಗೆಗಿನ 
ತಮ್ಯ ಅನುಭವವನ್ನು ಹಂಚಿಕೊಳ್ಳಲು ಸಮಯ 
ನೀಡಲಾಗುತ್ತದೆ. ಇದಾದ ಬಳಕ ಮುಕ್ತವಾದ ಚರ್ಚೆ 
ನಡೆಯುತ್ತದೆ. ಇದರಲ್ಲ ಇತರ ಶಿಕ್ಷಕರು 
ಸ್ತ್ರಯಂಪ್ರೇರಿತರಾಗಿ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಬಹುದು 
ಮತ್ತು ಸಲಹೆಗಳನ್ನು ಕೂಡ ನೀಡಬಹುದು ಅಥವಾ ಈ 
ವಿಚಾರದಲ್ಲಿ ಪರಿಸ್ಥಿತಿಯನ್ನು ಎದುರಿಸಲು ಇನ್ನಷ್ಟು 
ಬೆಂಬಲವನ್ನು ಕೊಡಬಹುದು. 


ನಿರ೯ಯಗಳನ್ನು ಸ್ರಷ್ಟವಾಗಿ. ಪಾರದರ್ಶಕವಾಗಿ ಮತ್ತು 
ಸಹಾನುಭೂತಿಯಿಂದ ತಿಳಸುವುದು ಹಾಗೂ ಪ್ರತಿರೋಧದ 
ಪ್ರಶ್ನೆಗೆ ಶಿಕ್ಷಕರು ಅವಕಾಶ ನೀಡುವುದರಿಂದ ಒಬ್ಬ ವ್ಯಕ್ತಿಯಾಗಿ 
ಮತ್ತು ಸಮುದಾಯದ ಒಲ್ಲ ಸದಸ್ಯರಾಗಿ ಶಿಕ್ಷಕರು ಮುಕ್ತವಾದ 
ವಾತಾವರಣವನ್ನು ಸೃಷ್ಟಿಸಲು ಸಹಕಾರಿಯಾಗುತ್ತದೆ. ಇದರ 
ಜೊತೆಗೆ ಸಂವಹನದ ವಿಧಾನಕ್ಕೆ ಸಂಬಂಧಿಸಿದಂತೆ ಒಂದು 
ಸಂಸ್ಥೃತಿಯನ್ನು ಬೆಳೆಸಿಕೊಳ್ಳುವುದು ಕೂಡ ಅತ್ಯವಶ್ಯ. 
ಉದಾಹರಣೆಗೆ, ತುರ್ತು ಸಂದರ್ಭಗಳನ್ನು ಹೊರತುಪಡಿಸಿ 
ವಾರದ ದಿನಗಳಲ್ಲ ಮತ್ತು ವಾರಾಂತ್ಯಗಳಲ್ಲ ನಿರ್ದಿಷ್ಟ ಸಮಯದ 
ಬಳಕ ಸಂದೇಶಗಳನ್ನು ಕಳುಹಿಸದೇ ಇರುವಂತೆ ವಾಬ್ದಾಪ್‌ 
ಅಥವಾ ಇಮೇಲ್‌ ಗುಂಪುಗಳಗೆ ನಿಯಮಗಳನ್ನು 
ರೂಪಿಸಬೇಕು. ಶಾಲಾ ನೇತಾರರ ಜೊತೆ ದ್ವಿಮುಖ 
ಸಂವಹನವನ್ನು ಹೊಂದಿರುವುದರಿಂದ ಶಿಕ್ಷಕ ಸಿಬ್ದಂದಿಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್‌, ನವೆಂಬರ್‌ 2023 


ಸ್ತಾಯತ್ತತೆ ಸಿಗುತ್ತದೆ ಮತ್ತು ಅವರು ಕೈಗೊಂಡ ವೃತ್ತಿಪರ 
ನಿರ್ಧಾರಗಳ ಬಧ್ಣೆ ನಂಜಕೆ ಹುಟ್ಟುತ್ತದೆ. ಇದರಲ್ಲ ಶಿಕ್ಷಕರ 
ವೃತ್ತಿಪರ ತೀರ್ಮಾನಗಳಗೆ ಗೌರವವನ್ನು ನೀಡುವುದು. ವೃತ್ತಿಪರ 
ತಜ್ಞತೆ ಮತ್ತು ಸಾಧನೆಗಳನ್ನು ಗುರುತಿಸುವುದು ಹಾಗೂ 
ಸಂ್ರಮಿಸುವುದು ಸೇರಿದೆ. (Le Cornu, 2013). 


ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮ 


ಶಿಕ್ಷಕರು ಮಾಡುವ ಕೆಲಸ ಬಹುಮುಖ್ಯವಾದುದು ಮತ್ತು 


ಗೌರವಯುತವಾದುದು ಎಂದು ಭಾವಿಸುವಂತೆ 
ಮಾಡುವುದರಿಂದ ಶಿಕ್ಷಕರ ಭಾವನಾತ್ಮಕ ಯೋಗಕ್ಷೇಮಕ್ಕೆ 
(emotional wellbeing) ಉತ್ತೇಜನವನ್ನು 


ನೀಡಿದಂತಾಗುತ್ತದೆ. ಸರಳವಾದ 'ಥ್ಯಾಂಕ್ಯೂ' ಎಂಬ ಶಬ್ದ ಕೂಡ 
ಅವರ ಕೆಲಸವನ್ನು ಗುರುತಿಸುವ ವಿಚಾರದಲ್ತ್ಲ ಬಹುದೊಡ್ಡ 
ಕೆಲಸವನ್ನೇ ಮಾಡುತ್ತದೆ. 


ಪರ್ಯಾಯ ಶಾಲೆಯೊಂದರ ಅಧಿಕೃತ ಸಭೆಗಳಲ್ಲ ಆಚರಿಸುವ 
ಕ್ರಮಪೊಂದನ್ನು ಶಿಕ್ಷಕಿಯೊಬ್ಬರು ಪ್ರಸ್ತಾಪ ಮಾಡಿದರು: ಅವರು 
ಸಭೆಯಲ್ಪ್ಲ ಪ್ರತಿಯೊಬ್ಬರ ಯೋಗಕ್ಷೇಮವನ್ನು ವಿಚಾರಿಸುವುದರ 
ಮೂಲಕ ತಮ್ಮ ಸಂವಾದವನ್ನು ಆರಂಭಸುತ್ತಿದ್ದರು ಮತ್ತು 
ಪರ್ಯಾಲೋಚನಾತ್ಕಕ ಚರ್ಚೆಯ ಭಾಗವಾಗಿ ತಾತ್ವಿಕ ಅಥವಾ 
ಮನೋವೈಜ್ಞಾನಿಕ ದೃಷ್ಟಿಕೋನ ಕುರಿತ ಮಾತುಕತೆ 
ನಡೆಸುತ್ತಿದ್ದರು. ಇದಾದ ಬಳಕ ಅಗತ್ಯ ವಿಚಾರಗಳ ಬಗ್ದೆ 
ಚರ್ಚೆಗಳನ್ನು ಕೈಗೆತ್ತಿಕೊಳ್ಳುತ್ತಿದ್ದರು. ಇಂತಹ ಆಚರಣೆಗಳು 
ಶಿಕ್ಷಕರೂ ಕೂಡ ಮನುಷ್ಯರು. ಅವರ ಬೋಧನೆ. ಅವರ ಜೀವನ. 
ಅವರು ಎಂಥ ವ್ಯಕ್ತಿಗಳಾಗಿದ್ದಾರೆ ಎಂಬ ಪರಿಮಿತಿಯೊಂದಿಗೇ 


ತಳುಕು ಹಾಕಿಕೊಂಡಿದೆ ಎಂಬುದರತ್ತ ಕರೆದೊಯ್ಯುತ್ತದೆ. 
(Fullan & Hargreaves). 


ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮದ ವಿಚಾರ 
ಬಂದಾಗ ತಮ್ಮ ಭಾವನೆಗಳಗೆ ಭಾಷ್ಯವನ್ನು ಕಂಡುಕೊಳ್ಳಲು 
ಸ್ಥಿರವಾದ, ಚಂತನಶೀಲ, ಸಾಮಾಜಕ ಮತ್ತು ಭಾವನಾತ್ಮಕ 
ಪ್ರಕ್ರಿಯೆಗಳು ಶಿಕ್ಷಕರಿಗೆ ಅವಕಾಶ ಮಾಡಿಕೊಡುತ್ತವೆ ಮತ್ತು 
ಅಂತಹ ಭಾವನೆಗಳನ್ನು ನಿಯಂತ್ರಿಸುವುದು ಹೇಗೆ ಎಂಬುದನ್ನು 
ಕಅತುಕೊಳ್ಳಲು ಹಾಗೂ ಆ ಬಳಕ ತಮಗಾಗಿ ಮತ್ತು ತಮ್ಮ 
ಪೀತಿಪಾತ್ರರಿಗಾಗಿ ಹೆಚ್ಚು ಪ್ರಸ್ತುತರಾಗಲು ಸಾಧ್ಯವಾಗುತ್ತದೆ. 
ಇದರಲ್ಲ ಅವರ ನೋವು (ಏನಾದರೂ ಇದ್ದರೆ). ಸಂಬಂಧ ಮತ್ತು 
ತಾವೂ ಶಾಲೆಯ ಒಳಗೆ ಸೇರಿದವರೆಂಬ ಅಗತ್ಯತೆಯನ್ನು, 
ನಿಯಂತ್ರಿತ ಪ್ರತಿಕ್ರಿಯೆಗಳು. ಸಾಮರ್ಥ್ಯ, ದೌರ್ಬಲ್ಯಗಳು, 
ನಾನಾ ಭಾವನೆಗಳು, ಮೌಲ್ಯಗಳು, ಉದ್ದೇಶದ ಪ್ರಜ್ಞೆಗಳು ಅಥವಾ 
ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮತ್ತು ಈ ರೀತಿ ವಿಭನ್ನ 
ಅಂಶಗಳ ಮೂಲಕ ತಮ್ಮ ಪ್ರೀತಿಪಾತ್ರರನ್ನು ಅರ್ಥ- 
ಮಾಡಿಕೊಳ್ಳುವ ತಮ್ಮ ಸಾಮರ್ಥ್ಯವನ್ನು ಬಲಪಡಿಸುವ 
ಆಚರಣಿಗಳು ಸೇರಿರುತ್ತವೆ. ಜೊತೆಗೆ ಈ ಅಭ್ಯಾಸಗಳು 
ಸಂಘರ್ಷದ ಸಂದರ್ಭದಲ್ಲ ಸಂವಹನ ನಡೆಸುವ ತಮ್ಮ 


ಸಾಮರ್ಥ್ಯವನ್ನು ಇನ್ನಷ್ಟು ಗಟ್ಟಗೊಆಸುವ. ಸ್ಥಿತಿಸ್ಥಾಪಕತ್ವವನ್ನು 
ಬೆಳೆಸುವುದು. ಪ್ರಯಂ-ಸಹಾನುಭೂತಿ ಮತ್ತು ಜಗತ್ತಿನೆಡೆಗೆ 
ಕರುಣಿಯನ್ನು ಹೊಂದುವುದು, ಪ್ರಯಂ-ಕಾಳಜಯ ನಾನಾ 
ಮಾರ್ಗಗಳನ್ನು ಪರಿಶೋಧಿಸುವುದು. ಚಟುವಟಕೆಗಳು, 
ಸಂಗೀತ ಅಥವಾ ಕವಿತೆಯೊಂದಿಗೆ ವಿರಾಮವನ್ನು 
ಪಡೆಯುವುದು ಅಥವಾ ಕಲೆ ಮತ್ತು ಸಾಹಿತ್ಯದ ಮೂಲಕ 
ತನ್ನತನವನ್ನು ಅಭಿವ್ಯಕ್ತಪಡಿಸುವ ಬಗೆಗೆ ಗಮನವನ್ನು 
ಹರಿಸಬಹುದು. ಅತ್ಯಂತ ಸಮಚಿತ್ತದ ಧ್ಯಾನ. ವ್ಯಾಯಾಮ- 
ದಂತಹ ಪ್ರಯಂ- ಕಾಳಜಯ ಕಾರ್ಯತಂತ್ರಗಳು ಅಥವಾ 
ವೈಯಕ್ತಿಕ ಗುರಿಗಳನ್ನು ಗೊತ್ತುಪಡಿಸುವ ಕೌಶಲಗಳನ್ನು 
ಕಅಸಬಹುದು ಮತ್ತು ರೂಢಿ ಮಾಡಿಕೊಳ್ಳಬಹುದು. 


ಶಿಕ್ಷಕರ ಈ ಯೋಗಕ್ಷೇಮಗಳನ್ನು ಮುಂಚೂಣಿಗೆ ತರುವ ಈ 
ರೀತಿಯ ಕ್ರಮಗಳನ್ನು ಅವರೆಷ್ಟು ಆರೋಗ್ಯವಂತರು ಹಾಗೂ 
ಅವರ ಆರೋಗ್ಯದ ಮೇಲೆ ಯಾವುದು ಧನಾತ್ಮಕ ಅಥವಾ 
ಖಣಾತ್ಕಕ ಪರಿಣಾಮ ಜೀರುತ್ತದೆ ಎಂಬ ಪ್ರಶ್ನೆಗಳನ್ನು ಕೇಳುವ 
ಮೂಲಕಆರಂಭಸಬಹುದು. ಇದನ್ನು ಯೋಗಕ್ಷೇಮ ಕುರಿತ 
ಅವರ ಹೇಳಕೆಗಳನ್ನು ಒಳಗೊಂಡ  ಕಾರ್ಯಹಾಳೆಗಳ 
ಮೂಲಕವೂ ಮಾಡಬಹುದು.  ಉದಾಹರಣಿಗೆ, ತಮ್ಮ 
ಯೋಗಕ್ಷೇಮದ ಯಾವುದಾದರೂ ಒಂದು ನಿರ್ದಿಷ್ಟ ಅಂಶವನ್ನು 
ಕಾಪಾಡಿಕೊಳ್ಳಲು ಅಥವಾ ಹೆಚ್ಚಿಸಿಕೊಳ್ಳಲು ಯಾವ ಕ್ರಮಗಳನ್ನು 
ಕೈಗೊಳ್ಳಬೇಕು ಎಂದು ಚಿಂತಿಸುತ್ತೀರಿ ಅಥವಾ ಒಬ್ಬ ಶಿಕ್ಷಕಿಯಾಗಿ 
ಯಾವ ಕನಸುಗಳು ನಿಮಗಿವೆ ಎಂದು ಅವರನ್ನು ಕೇಳಬಹುದು. 
ಶಿಕ್ಷಕರು ಬೋಧನೆ ಮತ್ತು ಶಿಕ್ಷಣದ ಬಗೆಗೆ ತಮ್ಮ 
ನಿಯಂತ್ರಣವನ್ನು ಪರಿಶೋಧಿಸಲು ನೆರವಾಗುವಂತಹ 'ದಿನಚರಿ 
ಬರವಣಿಗೆ'ಯಂತಹ ಅಭ್ಯಾಸವನ್ನು ಕೂಡ ಒಳಗೊಳ್ಳುವಂತೆ 
ಮಾಡಬಹುದು. ಅದಾದ ಬಳಕ ಲಭ್ಯವಾಗುವ ಫಲಅತಾಂಶದ 
ಬಗೆಗೆ ಸಣ್ಣ ಗುಂಪು ಚರ್ಚೆಗಳನ್ನು ನಡೆಸಿದರೆ ನಿರೂಪಣಿಗಳಲ 
ಮಾಡಬಹುದಾದ ಬದಲಾವಣಿಗಳಗೆ ಮುನ್ನ ತನ್ನನ್ನು ತಾನು 


ಒಪ್ಪಿಕೊಳ್ಳುವ ಪ್ರಕ್ರಿಯೆಯನ್ನು ಆರಂಭಸಲು 
ಸಹಾಯವಾಗುತ್ತದೆ. 
ಸಾಮಾಜಿಕ ಯೋಗಕ್ಷೇಮ 


ವೃತ್ತಿಪರ ಸಮುದಾಯಗಳ ಜೊತೆಗಿರುವುದೇ ಶಿಕ್ಷಕರಿಗೆ ಒಂದು 
ಅನುಕೂಲ. ಅಲ್ಲ ತಮ್ಮ ಸಹ ಶಿಕ್ಷಕರ ಜೊತೆ ಅನೇಕ 
ಸಂಗತಿಗಳನ್ನು ಹಂಚಿಕೊಳ್ಳಬಹುದು. ಬೋಧನೆ- ಕಲಕೆಯ 
ಅನುಭವಗಳಲ್ಲರುವ ಖುಷಿ ಮತ್ತು ಸಂಕಷ್ಟಗಳನ್ನು 
ಹೇಳಕೊಳ್ಳಬಹುದು. ಸಂಬಂಧಗಳನ್ನು ಬೆಳೆಸಿಕೊಳ್ಳಬಹುದು. 
ಕಲಕೆಯಲ್ಲ. ಪ್ರೇರಣೆಗಳನ್ನು ಪಡೆಯುವಲ್ಲ, ಶಿಕ್ಷಕರ ಸಾಮಾಜಕ 
ಯೋಗಕ್ಷೇಮದಲ್ಲ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲಬಹುದು. 
ಹೀಗೆ ಒಬ್ಬರಿಗೊಬ್ಬರು ಅನುಭವಗಳನ್ನು ಹಂಚಿಕೊಳ್ಳುವುದರಿಂದ 
ತಮ್ಮ ನಡವಳಕೆಯನ್ನು ಬದಲಸಿಕೊಳ್ಳುವಲ್ಲ ಮತ್ತು 
ಕಾರ್ಯತಂತ್ರ  ರೂಪಿಸಿಕೊಳ್ಳುವಲ್ಲ ಹೆಚ್ಚು ಪರಿಣಾಮ- 
ಕಾರಿಯಾಗಿರುತ್ತದೆ (ಉತ್ತಮ ಅಭ್ಯಾಸಕ್ರಮಗಳು). ಸಮುದಾಯ 


ಕೂಟಗಳು. ಪಾಲಕರು. ಮಕ್ಕಳು ಮತ್ತು ಶಿಕ್ಷಕರಿಗೆ ನೀಡುವ 
ಖುಷಿಯ ಬಗ್ಗೆ ಶಿಕ್ಷಕಿಯೊಬ್ಬರು ಪ್ರತಿಕ್ರಿಯೆ ನೀಡಿದ್ದಾರೆ. ಆದರೆ ಈ 
ಸಭೆಗಳು ಶಿಕ್ಷಕರಿಗೆ ಹೆಚ್ಚುವರಿ ಜವಾಬ್ದಾರಿಗಳಾಗಿ 
ಹೊರೆಯಾಗದೇ ಹೋದರೆ ಮಾತ್ರ ಅವುಗಳನ್ನು ಖುಷಿಯಿಂದ 
ಅನುಭವಿಸಬಹುದು. ಅವು ಎಲ್ಲ ಫಲಾನುಭವಿಗಳ ಉತ್ಸಾಹದ 
ಸಮಾವೇಶವಾಗುತ್ತವೆ. ಅವು ಶಿಕ್ಷಕರಿಗೆ ಮಾಲೀಕತ್ವದ ಮತ್ತು 
ಬಾಂಧವ್ಯದ ಭಾವನೆಗಳನ್ನು ನೀಡುತ್ತವೆ ಮತ್ತು ಪ್ರತಿ 
ವಿದ್ಯಾರ್ಥಿಯ ಬೆಳವಣಿಗೆಯಲ್ಲ ಭಾಗಿಯಾಗಿದ್ದೇನೆ ಎಂಬ 
ಅಭಿಪ್ರಾಯವನ್ನು ಮೂಡಿಸುತ್ತದೆ. 


ಒಟ್ಟಾರೆ ಸಾರಾಂಶ 


ಈ ರೀತಿಯ ಯೋಗಕ್ಷೇಮಗಳ ಬಗೆಗೆ ವಿಚಾರಿಸುವ, ಚರ್ಚೆ 
ಮಾಡುವ ಆಚರಣೆಗಳನ್ನು ರೂಢಿಸಿಕೊಂಡರೆ ಸಾಮಾಜಕ 
ಸ್ವರೂಪಗಳು ಮತ್ತು ಭಾವನಾತ್ಮಕ ವಿಧಾನಗಳ ಜೊತೆ 
ಮುಖಾಮುಖ ನಡೆಸಿದಂತಾಗುತ್ತದೆ. ಇಲ್ಲದೇ ಹೋದರೆ ಅದನ್ನು 
ಯಾರೂ ಗಮನಿಸದೇ ಹೋಗಬಹುದು. ಆದರೆ ವಾಸ್ತವವಾಗಿ 
ಈ ಪಯಣದಲ್ಲ ಅನೇಕ ಸಂಗತಿಗಳು ಮತ್ತು ಪ್ರರೂಪಗಳು 
ನಮ್ಮ ಕೆಲವು ಖಾಸಗಿ ಅನುಭವಗಳನ್ನು ನಿರ್ಧರಿಸುತ್ತವೆ. ಇದರ 
ಜೊತೆಜೊತೆಗೆ ಯೋಗಕ್ಷೇಮ ಎನ್ನುವುದು ಪರಸ್ಪರ 
ಹಂಚಿಕೊಳ್ಳುವ ಜವಾಬ್ದಾರಿಗಳು. ಅ೦ದರೆ ವ್ಯವಸ್ಥಿತ ಪ್ರಯತ್ನಗಳ 
ಜೊತೆಗೇ ಇದಕ್ಕೆ ಶಿಕ್ಷಕರ ಕಡೆಯಬುಂದಲೂ ಸಾಕಷ್ಟು 
ಪ್ರಯತ್ನಗಳು ಬೇಕಾಗುತ್ತದೆ (Mercer, Gregerson, 2020). 
ಶಿಕ್ಷಕರ ಪ್ರಯತ್ನ ಎನ್ನುವುದು ಹಿಡಿತಕ್ಕೆ ಸಿಗದ ಸಂಗತಿಯಾಗಿದೆ. 
ಯಾಕೆಂದರೆ ಯೋಗಕ್ಷೇಮ ಎನ್ನುವುದೇನು ಕೌಶಲವಲ್ಲ ಅಥವಾ 
ನಮ್ಮ (ಭಾರತದಲ್ಲ) ಮನೆಗಳಲ್ಲ ಅದರ ಬಧ್ಣೆ ಹೆಚ್ಚು ಚರ್ಚೆಗಳು 
ನಡೆಯುವುದಿಲ್ಲ. ಸಾಂಸ್ಥಿಕ ಮಟ್ಟದಲ್ಲ ನಡೆಯುವ ಉಪಕ್ರಮಗಳು 
ಕೆಲವು ಶಿಕ್ಷಕರ ಮನಸ್ಸಿಗೆ ಯಾವತ್ತೂ ನಾಟುವುದಿಲ್ಲ. ಇದಕ್ಕೆ 
ಅವರೇ ವಿಧಿಸಿಕೊಂಡಿರುವ ಕಟ್ಟುಪಾಡುಗಳು 
ಕಾರಣವಾಗಿರುತ್ತವೆ. 


ಭೌತಿಕ, ಸಾಮಾಜಕ ಮತ್ತು ಭಾವನಾತೃಕ ಮತ್ತು ಆಧ್ಯಾತ್ಯಿಕ 
ಯೋಗಕ್ಷೇಮದ ಆಚರಣಿಗಳ ಪರಿಣಾಮದ ಮೇಲಅನ ದತ್ತಾಂಶ 
ಅಥವಾ ಸಂಶೋಧನಾ ಅಧ್ಯಯನಗಳು ಅವರ ನಂಬಕೆಗಳಗೆ 
ಸವಾಲೊಡ್ಡುವಲ್ಲ ಸಹಾಯ ಮಾಡಬಹುದು ಮತ್ತು ಶಿಕ್ಷಕರು 
ತಮ್ಮ ಯೋಗಕ್ಷೇಮದತ್ವ್ತ ಗಮನಹರಿಸುವಂತೆ ಹುರಿದುಂಜಸ- 
ಬಹುದು. ಪ್ಲಯಂ-ಕಾಳಜಯ ಯೋಚನೆಗಳಗೆ ಒಡ್ಡಿಕೊಳ್ಳಲು 
ಆಸಕ್ತಿಯನ್ನು ಹೊಂದಿರುವ ಕೆಲವೇ ಕೆಲವು ಶಿಕ್ಷಕರೊಂದಿಗೆ 
ಪ್ರಕ್ರಿಯೆಯನ್ನು ಆರಂಭಸುವುದು ಕೂಡ ಪ್ರಯೋಜನಕಾರಿ. 
ಇದನ್ನು ಸಹವರ್ತಿಗಳನ್ನು ಹುರಿದುಂಜಸಲು ಬಳಸಿಕೊಳ್ಳ- 
ಬಹುದು. ಬದಲಾವಣಿಯ ಈ ಕೆಲಸವನ್ನು ಲಭ್ಯವಿರುವ 
ಸಂಪನ್ಮೂಲಗಳ ಆಧಾರದಲ್ಲ ಸ್ಥಿರ. ನಿರಂತರ ಮತ್ತು 
ಸ್ಥಿತಿಸ್ಲಾಪಕತ್ತದ ಗತಿಯಲ್ಲ ಆರಂಭಸುವುದು ಅಗತ್ಯ. ಅಷ್ಟಕ್ಸೂ 
ಸಣ್ಣಸಣ್ಣ ಹೆಜ್ಜೆಗಳ ಮೂಲಕವೇ ಶಿಕ್ಷಕರ ಬದುಕಿನಲ್ಲ ಮತ್ತು ಆ 


[35] [2 


ಮೂಲಕ ಮಕ್ಕಳ ಜೀವನದಲ್ಲ ವ್ಯತ್ಯಾಸವನ್ನು ತರಲು ಸಾಧ್ಯ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 77 


ಪರಾಮರ್ಶನ: 
Dolton, P., Marcenaro, O., Vries, R. D., & She, P.-W. (2018). Global Teacher Status Index. ISBN 978-1-5272-3293-8 


Hargreaves, A., &amp; Fullan, M. (1993). The teacher as a person. In Teaching and Learning in the Primary School (1st ed., pp. 67-72). essay, 
Routledge 


Shulman, L. S. (1998). Theory, Practice, and the Education of Professionals. The Elementary School Journal, 98(5), 511-526. http://www.jstor.org/ 
stable/1002328 


Mercer, S., Gregersen, T. (2020). Teacher Wellbeing. United Kingdom: Oxford University Press 


ಕೀರ್ತನಾ ಪಾಲ್‌ ರಾಜ್‌ ಅವರು ಶಿಕ್ಷಕ, ಸಾವಧಾನತೆಯ ಸಾಧಕರು ಮತ್ತು ಸಾಮಾಜಕ ಮತ್ತು ಭಾವನಾತ್ಮಕ ಕಅಕೆಯ ಸಲಹೆಗಾರರು. 
ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾನಿಲಯದಿಂದ ಶಿಕ್ಷಣದಲ್ಲ ಎಂಎ ಪದವಿಯನ್ನು ಪಡೆದಿರುವ ಅವರು ಮಾಧ್ಯಮಿಕ ಮತ್ತು 
ಹೈಸ್ಕೂಲ್‌ ವಿದ್ಯಾರ್ಥಿಗಳಗೆ ಬೋಧನೆ ಮಾಡಿದ್ದಾರೆ ಮತ್ತು ಪಠ್ಯಕ್ರಮ ಅಭವೃದ್ಧಿಪಡಿಸುವಲ್ಲ ಸುಮಾರು ಮೂರು ವರ್ಷಗಳ ಅನುಭವವನ್ನು 
ಹೊಂದಿದ್ದಾರೆ. ದೇಹ ಮತ್ತು ಮನಸ್ತಿನ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವಲ್ಲ ಆಸಕ್ತಿಯನ್ನು ಹೊಂದಿರುವ ಇವರು, ಸುರಕ್ಷಿತ. 
ನ್ಯಾಯಸಮ್ಮತ ಮತ್ತು ಸಹಾನುಭೂತಿಯುಳ್ಳ ಕಲಅಕಾ ಅವಕಾಶಗಳನ್ನು ಬೆಳೆಸುವ ಆಶಯದೊಂದಿಗೆ ಯೋಗಕ್ಷೇಮ ಆಚರಣೆಗಳನ್ನು 
ಪ್ರೋತ್ಪಾಹಿಸುವ ಕಾರ್ಯದಲ್ಲ ತೊಡಗಿಕೊಂಡಿದ್ದಾರೆ. ಕೀರ್ತನಾ ಅವರು ಈಗ ತಮ್ಮದೇ ಸ್ಥಾರ್ಟ್‌-ಅಪ್‌- ದಿ ಸೆಂಟರ್‌ ಫಾರ್‌ ಮೈಂಡ್‌- 
ಫುಲ್‌ ಪ್ರಸೆನ್‌ ಭಾಗವಾಗಿ ಶಿಕ್ಷಕರ ಯೋಗಕ್ಷೇಮ ಸಮುದಾಯದ ಸಹ-ರಚನೆ ಮತ್ತು ಪರಿಹಾರಕ ಯೋಗಕ್ಷೇಮದ ಕಾರ್ಯಾಗಾರಗಳನ್ನು 
ನಡೆಸುತ್ತಾರೆ. ಅವರನ್ನು keerthana.p19_ maeWapu.edu.in ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


78 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


